ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


567 

ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಧ್‌ 

ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 11-12-2020 
ಕ್ರಸಂ. ಕ್ಸಿ ಉತ್ತರ § 
ಅ) ಬೀದರ್‌ ಜಿಲ್ಲೆಯ ಸಾರಿಗೆ ಬೀದರ್‌ ಜಿಲ್ಲೆಯ ಸಾರಿಗೆ ಇಲಾಖೆಯಲ್ಲಿ ವಿವಿಧ ವೃಂದದ ಒಟ್ಟು 34 


ಇಲಾಖೆಯಲ್ಲಿ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು 
ಖಾಲಿ ಹುದ್ದೆಗಳ ನೇಮಕಕ್ಕೆ 
ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


ಹುದ್ದೆಗಳು ಖಾಲಿ' ಇರುತ್ತವೆ. 


ಖಾಲಿ ಹುದ್ದೆಗಳ ಪೈಕಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳುವ ಬಗ್ಗೆ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ ಆಇ 03 
ಬಿಇಎಂ 2020, ದಿನಾಂಕ:06- 07-2020 ರಲ್ಲಿ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿರುತ್ತದೆ. ಅಲ್ಲದೆ, 
ಮುಂಬಡ್ತಿಗೆ ಮೀಸಲಿರುವ ಖಾಲಿ ಹುದ್ದೆಗಳನ್ನು ಹಂತಹಂತವಾಗಿ ಬಡ್ತಿ 
ನೀಡುವ ಮೂಲಕ ತುಂಬಲಾಗುತ್ತಿದೆ. 


ಆದಾಗ್ಯೂ ತಾಂತ್ರಿಕ ಸಹಾಯಕರು, ಡಾಟಾ ಎಂಟ್ರಿ ಆಪರೇಟರ್ಸ್‌ ಮತ್ತು 
ವಾಹನ ಚಾಲಕರುಗಳ ಸೇವೆಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ "ಹಾಗೂ 
ಹೋಂಗಾರ್ಡ್‌ಗಳ ಸೇವೆಯನ್ನೂ pe ಪಡೆದು ಸಾರ್ವಜನಿಕರ ಕೆಲಸಗಳಲ್ಲಿ 
ಯಾವುದೇ ವಿಳಂಬವಿಲ್ಲದೇ ವಿಲೇವಾರಿ ಮಾಡಲಾಗುತ್ತಿದೆ. " 


ಮುಂದುವರೆದು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 
ವ್ಯಾಪ್ತಿಯಲ್ಲಿ “ಬರುವ ಬೀದರ್‌ ಜಿಲ್ಲೆಯ ಒಟ್ಟು 353 ಹುದ್ದೆಗಳು ಖಾಲಿ 
ಇರುತ್ತವೆ. 


ಸಂಸ್ಥೆಯ ಅಧಿಕಾರಿಗಳು ಹಾಗೂ ಮೇಲ್ಲಿಚಾರಕ ಸಿಬ್ಬಂದಿಗಳ 
ನೇಮಕಾತಿಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ 


2) 


| ಮಾಡಲಾಗುತಿದ್ದು, 2018ರಿಂದ, ಇಲ್ಲಿಯವರೆಗೆ ' ಅಧಿಕಾರಿ / ಮೇಲ್ಡಿಜಾರಕ 
-| ಹುದ್ದೆಗಳಿಗೆ ನೇರ" ನೇಮಕಾತಿಯನ್ನು ಮಾಡಿಕೊಂಡಿರುವುದಿಲ್ಲ. 


ಪ್ರಸ್ತುತ. ಕೋವಿಡ್‌-19 ಹಿನ್ನೆಲೆಯಲ್ಲಿ, ಆರ್ಥಿಕ ಇಲಾಖೆಯ 
ಸುತ್ತೋಲೆ ಸಂಖ್ಯೆ ಆಇ 03 ಬಿಇಎಂ 2020, ದಿನಾಂಕ: 06-07-2020ರ 


|] ಅನುಸಾರ ಮುಂದಿನ ಆದೇಶದವರೆಗೆ ನೇಮಕಾತಿ, ಪ್ರಕ್ರಿಯೆಯನ್ನು 


ತಡೆಹಿಡಿಯಲಾಗಿದೆ. 


ಮುಂದುವರೆದು, ಈ.ಕ.ರ.ಸಾ.ಸಂಸ್ಥೆ ನ್ನೈಯಲ್ಲಿ ಪ್ರಸ್ತುತ ಖಾಲಿ ಇರುವ 
ಮತ್ತು 2019-20ನೇ ಸಾಲಿಗೆ ಅವಶ್ಯವಿರುವ "ಚಾಲಕ 925 (740 ಸ್ಥಳೀಯ & 
185 "ಮ್ನುಳಿದ) ಮತ್ತು ಚಾಲಕ- ಕಂ- ನಿರ್ವಾಹಕ 694 (555 ಸ್ಥಳೀಯ & 
139 ಮಿಕ್ಕುಳಿದ) ಒಟ್ಟು 1619 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಿಕೊಳ್ಳಲು ಈಗಾಗಲೇ ಜಾಹೀರಾತನು. ಹೊರಡಿಸಲಾಗಿರುತ್ತದೆ. 


ಅದೇ ರೀತಿ, ಇನ್ನೂ ಒಟ್ಟು 920 ದರ್ಜೆ-3 ಮೇಲ್ವಿಚಾರಕೇತರ 
ವೃಂದದ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ರೇಗೆ ಕ್ರಮ 
ಪ್ರಗತಿಯಲ್ಲಿರುವ ಸಂದರ್ಭದಲ್ಲಿಯೇ ದೇಶವ್ಯಾಪಿ ಕೋವಿಡ್‌-19 ಸಾಂಕ್ರಾಮಿಕ 
ರೋಗ ವ್ಯಾಪಕವಾಗಿ ಹರಡಿರುವ ಹಿನ್ನೆಲೆಯಲ್ಲಿ, ಆರ್ಥಿಕ ಮಿತವ್ಯಯ 
ಸಾಧಿಸಲು ಸರ್ಕಾರದ ಆದೇಶ ಸಂಖ್ಯೆ ಆಇ 03 ಬಿಇಎಂ 2020, ದಿನಾಂಕ: 
06-07-2020ರಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು 
ಬ್ಯಾಕಲಾಗ್‌ ಹುದ್ದೆಗಳೂ ಸೇರಿದಂತೆ ಹಾಗೂ ಆರ್ಥಿಕ ಇಲಾಖೆಯ ಅನುಮತಿ 
ಪಡೆದು ನೇಮಕಾತಿಯ ವಿವಿಧ ಹಂತಗಳಲ್ಲಿರುವ ಹುದ್ದೆಗಳ ನೇಮಕಾತಿಯನ್ನು 
ಸಹ ತಡೆಹಿಡಿಯಲು ಆದೇಶಿಸಲಾಗಿರುತ್ತದೆ. 


- ಸರ್ಕಾರದಿಂದ ನೇಮಕಾಶಿಗೆ ವಿಧಿಸಲಾದ ತಡೆ ಆದೇಶವನ್ನು 
ತೆರವುಗೊಳಿಸಿದ ತರುವಾಯ ನೇಮಕಾತಿ ಪ್ರಕ್ರಿಯೆಗೆ ಮರುಜಾಲನ 
ನೀಡಲಾಗುವುದು. | 


ಆ) 


ಬಲೆಯಲ್ಲಿ ಸಂಚರಿಸುವ ಬಸ್‌ಗಳ 
ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು 


ವಿವರ ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸ್ಥೆಯ 
| ಬಸ್ಸುಗಳು ಸೇರಿದಂತೆ ಒಟ್ಟಾರೆ 3665 ಬಸ್ಸುಗಳು ನೋಂದಣಿಯಾಗಿದ್ದು, 
ತಾಲ್ಲೂಕುವಾರು ವಿವರ ಈ "ಕೆಳಗಿನಂತಿದೆ: | | 


ಕ್ರಸಂ. ತಾಲ್ಲೂಕು ಬಸ್‌ಗಳೆ ಸಂಖ್ಯೆ 

1 ಬೀದರ್‌ 2202 

2 ಔರದ್‌ 344 

3 ಕಮಲನಗರ 0 

4 ಬಸೆವಕಲ್ಯಾಣ 330 

5 ಭಾಲ್ಕಿ 719 

ಒಟ್ಟು] 3635 
ಬೀದರ್‌ ಜಿಲ್ಲೆ ಸಾರಿಗೆ ಕಾರ್ಯಾಚರಣೆಯು 
ಈ.ಕೆ.ರ.ಸಾ.ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುತ್ತದೆ. ಅದರಂತೆ' ಜಿಲ್ಲೆಯಲ್ಲಿರುವ 
ಸಂಸ್ಥೆಯ 6 ನ ಘಟಕಗಳಿಂದ - ಪ್ರಿ ದಿನ 434 ಬಸ್‌ಗಳು 


ಕಾರ್ಯಚರಣೆಯಾಗುತ್ತಿದ್ದು, ಘಟಕವಾರು ವಿವರ ಈ ಕೆಳಗಿನಂತಿದೆ: 


ಕ್ರಸಂ ಘಟಕ " T ಅನುಸೂಚಿ ಸಂಖ್ಯೆ 
1 ಬೀದರ ಘಟಕ KY) 
2] ಬೀದರ ಘಟಕ [Y 
3 ಹುಮನಾಬಾದ 85 
7 ಬಸವಕಲ್ಯಾಣ | 73 R 
5 ಭಾಲ್ಕಿ 71 
6 ಔರಾದ 59 
ಒಟ್ಟು 434 


ಕ.ರಾ.ರ.ಸಾ.ನಿಗಮದ ವತಿಯಿಂದ. ಬೆಂಗಳೂರು- ಹೈದರಾಬಾದ್‌- 
ಬೀದರ್‌ ಮಾರ್ಗದಲ್ಲಿ: 2 ಬಸ್‌ಗಳನ್ನು ಒಂದು ಭು ಸುಪುನಳ 
ಕಾರ್ಯಾಚರಿಸಲಾಗುತ್ತಿದೆ. 


ವಾ.ಕ.ರ.ಸಾ.ಸಂಸ್ಥೆಯಿಂದ "ಬೀದರ್‌ ಜಿಲ್ಲೆ ಹಾಗೂ ಬೀದರ್‌ 
ಮುಖಾಂತರ 10 ಬಸ್ಸುಗಳು ಸಂಚರಿಸುತಿದ್ದು, ತಾಲೂಕಾವಾರು, ವಿವರ ಈ 
ಕೆಳಗಿನಂತಿದೆ: 


'ತಾಲೂಪ ಟ್ಟು ಬಸ್ಪಗಳ 

| | ಕಾರ್ಯಾಚರಣೆ 
"| ಬೀದರ್‌ 4 
ಹುಮನಾಬಾದ್‌ 4 
ಬಸವಕಲ್ಯಾಣ 2 
ಒಟ್ಟು 10 


NA 


ಜತಿ 


ಜಿಲ್ಲೆಯ ನೂರಾರು "ಗ್ರಾಮದಲ್ಲಿ 


ಇ) ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ 667 . ಗ್ರಾಮಗಳ ಪೈಕಿ 66) 
ಬಸ್‌ ಸಂಚರಿಸುತ್ತಿಲ್ಲ ಎನ್ನುವುದು | ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ಉಳಿದ 6 ಗ್ರಾಮಗಳಿಗೆ 
ಸರ್ಕಾರದ ಗಮನಕ್ಕೆ | ಬಸ್‌ ಸಂಚಾರಕ್ಕೆ ಯೋಗ್ಯ ರಸ್ತೆ ಸಂಪರ್ಕವಿಲ್ಲದ ಕಾರಣ ಬಸ್‌" ಸೇವೆ 
ಬಂದಿದೆಯೇ: ಬಂದಿದ್ದಲ್ಲಿ, | ಒದಗಿಸಿರುವುದಿಲ್ಲ. 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 

ಈ) | ಜಿಲ್ಲೆಯಲ್ಲಿರುವ ಬಸ್‌ಗಳ ಸಂಖ್ಯೆ 
ಎಷ್ಟು: (ತಾಲ್ಲೂಕುವಾರು, ವಿವರ | ಬೀದರ್‌ ಜಿಲ್ಲೆಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು 
ನೀಡುವುದು) ಸೇರಿದಂತೆ ಒಟ್ಟಾರೆ 3665 ಬಸ್ಸುಗಳ ನೋಂದಣಿಯಾಗಿದ್ದು, 

ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ: | 
ಕ್ರಸಂ. ತಾಲ್ಲೂಕು ಬಸ್‌ಗಳೆ ಸಂಖ್ಯೆ 
] ಬೀದರ್‌ 2202 
y 2] ಔರದ್‌ 344 
3 ಕಮಲನಗರ p 0 
4 ಬಸವಕಲ್ಯಾಣ 2 330 
5[ಭಾಕ್ವ | 779 
ಒಟ್ಟಾ 3655 
ಬೀದರ್‌ ಜಿಲ್ಲೆ ಸಾರಿಗೆ ಕಾರ್ಯಾಚರಣೆಯು ಈ.ಕ.ರ.ಸಾ.ಸಂಸ್ಥೆಯ 
ವ್ಯಾಪ್ತಿಗೆ ಒಳಪಡುತ್ತದೆ. ಅದರಂತೆ ಜಿಲ್ಲೆಯಲ್ಲಿರುವ ಸಂಸ್ಥೆಯ 6 ಬಸ್‌ 
ಘಟಕಗಳಿಂದ ಪ್ರತಿ ದಿನ 434 ಬಸ್‌ಗಳು ಕಾರ್ಯಚರಣೆಯಾಗುತ್ತಿದ್ದು, 
ಘಟಕವಾರು ವಿವರ ಈ ಕೆಳಗಿನಂತಿದೆ: 
ಕ್ರಸಂ ಘಟಕ ಅನುಸೂಚಿ ಸಂಖ್ಯೆ] 
17 ಬೀದರ ಫ್‌ 3] 
7 ನಾಡ್‌ $4 
3 ಹುಮನಾಬಾದ 85 
4 ಬಸವಕಲ್ಯಾಣ 73 
5 [ಭಾಲ್ಕಿ 7 
6 ಔರಾದ 59 
ಒಟ್ಟು 434 

ಉ) | ಜಿಲ್ಲೆಯಲ್ಲಿರುವ" ಮಿನಿ ಬಸ್‌, ಜಿಲ್ಲೆಯಲ್ಲಿ 11 ಮಿನಿ ಬಸ್‌ ನಿಲ್ದಾಣಗಳಿದ್ದು, ವಿವರ ಈ 

ನಿಲ್ದಾಣಗಳ ಸಂಖ್ಯೆ ಎಷ್ಟು | ಕೆಳಕಂಡಂತಿದೆ: } 
(ತಾಲ್ಲೂಕುವಾರು ವಿವ 4. ತಾವ ವಾನ್‌ ಎಸ್‌ ನವ್ನಗಘ 
ನೀಡುವುದು) ) ಪಾಪರ್‌ ಷಾನ್ನಾಯಕಹಕ್ಳ 
ನಿರ್ಮಾಣಗೊಂಡಿರುವ ಬಸ್‌ pR ಬೀದರ್‌ ಬಗದೆಲ್‌ 
ನಿಲ್ದಾಣಗಳು ಉಪಯೋಗಕ್ಕೆ ಕಾ ಔರಾದ ಮಧ್‌ 
ಬಾರದಿರುವುದು ಸರ್ಕಾರದ 2 ಔರಾದ ಕಮಲನೆಗರ 
ಗಮನಕ್ಕೆ ' ಬಂದಿದೆಯೇ: 5 ಔರಾದೆ ಸಂತಪೂರ 
ಬಂದಿದ್ದಲ್ಲಿ, ಯಾವ ಕ್ರಮ 6. ಔರಾಡ ಠಾಣಾಕುಸನೊರೆ 
ಕೈಗೊಳ್ಳಲಾಗಿದೆ? 7. ಔರಾದ ಚಿಂತಕ 
» 8. ಬಸವೆ ಕಲ್ಯಾಣ ಹುಲಸೂರ 
9. ಬಸವ ಕಲ್ಯಾಣ ಮುಡಬಿ 
10 ಹುಮನಾಬಾದ ಹುಡಗಿ 
i ಹುಮನಾಬಾದ ಹಳ್ಳಪೇಡ'ಈ) 


೭ಡಿ 


ಹದರಿ" ಬಸ್‌ ನಿಲ್ದಾಣಗಳ ಪೈಕಿ ಬೀದರ್‌ ಜಿಲ್ಲೆಯ ಕಮಲಾನಗರ 
ಘಾ; ಹುಲಸೂರು ಬಸ್‌. ನಿಲ್ದಾಣಗಳು ಸೂಕ್ತ ಉಪಯೋಗವಾಗುತ್ತಿಲ್ಲ. 


.  ಕೆಮಲಾನಗರದಲ್ಲಿ ಮುಖ್ಯರಸ್ತೆ ಬದೆಯಲ್ಲಿ ತಿಂದ ನಿರ್ಮಿಸಿ 
ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲಾಗಿದೆ. 


ಹುಲಸೂರಿನಲ್ಲಿ ಪೊಲೀಸ್‌: ಇಲಾಖೆಯ ನಿವೇಶನದೊಂದಿಗೆ 


ಈ.ಕ.ರ.ಸಾ.ಸಂಸ್ಥೆಯ ನಿವೇಶನ ಬದಲಾಯಿಸಿಕೊಳ್ಳುವ ಕುರಿತು 
ಪರಿಶೀಲಿಸಲಾಗುತ್ತಿದೆ. Ks i 


ಸಂಖ್ಯೆ; ಟಿಡಿ 121 ಟಿಡಿಕ್ಕೂ 2020 


p 


ಸ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು .ಹಾಗೂ 
ಸಾರಿಗೆ ಸಚಿವರು 


